KA/ BG-GPO/2515NVPP-47/2006-2008 





ಕರ್ನಾಟಕ ರಾಜ್ಯಹತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 








ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಮೇ ೧, ೨೦೦೮ (ವೈಶಾಖ ೧೧, ಶಕ ವರ್ಷ ೧೯೩೦) ಸಂಚಿಕೆ ೧೮ 
ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂ ಚನೆಗಳು. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 7 ಎಟಿಎಸ್‌ 2008, ಬೆ೦ಗಳೂರು, ದಿನಾಂಕ: 11ನೇ ಮಾರ್ಚ್‌ 2008 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ ಹೆಸರುಗಳ ಮುಂದೆ 
ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಮತ್ತು ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ. ಸ್ಥಳ ವರ್ಗಾವಣೆಯಾದ ಸ್ಥಳ 
ಶ್ರೀ/ಶ್ರೀಮತಿ 
ತಹಶೀಲ್ದಾರ್‌, ಕನಕಪುರ ತಾ: ಗುಲ್ಬರ್ಗ - ಖಾಲಿ ಹುದ್ದೆ 
ಸಿ.ಚ೦ದ್ರಶೇಖರಯ್ಯ ತಹಶೀಲ್ದಾರ್‌, ಕನಕಪುರ ತಾ: ಶ್ರೀ ನರಸಿಂಹಪ್ಪ 
ಉಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಕೇಂದ್ರ | ರವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ರಾಮನಗರ 


ತಹಶೀಲ್ದಾರ್‌, ಕುಣಿಗಲ್‌ ತಾ: ಗುಲ್ಬರ್ಗ - ಖಾಲಿ ಹುದ್ದೆ 
ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, 
ಸತತ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, | ಬೆಳಗಾ೦ - ಖಾಲಿ ಹುದ್ದೆ 


ಕೆ.ಆರ್‌.ಶ್ರೀಧರ್‌ ಶಾಖಾಧಿಕಾರಿ, ಮುಖ್ಯ ಚುನಾವಣಾ ಆಯುಕ್ತರು 

ವಿಶೇಷ ತಹಶೀಲ್ದಾರ್‌, ಬಬಲೇಶ್ವರ, ಬಿಜಾಪುರ ಜಿಲ್ಲೆ | ಮತ್ತು ಪದನಿಮಿತ್ತ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳ ಕಛೇರಿ, ಬೆಂಗಳೂರು ಇಲ್ಲಿಗೆ 
ನೇಮಿಸಲು ಇವರ ಸೇವೆಯನ್ನು 
ಸಿ.ಆ.ಸು.ಇಲಾಖೆ(ಸಿಬಂದಿ) ವಶಕ್ತೆ ನೀಡಲಾಗಿದೆ. 





(೨೨೫) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ 





ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 


ಸಿ.ಜೆ.ಕೃಷ್ಣಕುಮಾರ್‌ 
ತಹಶೀಲ್ದಾರ್‌, ಹೊಳಲ್ಕೆರೆ, ಚಿತ್ರದುರ್ಗ ಜಿಲ್ಲೆ 


ಎ.ಬಿ.ವಿಜಯಕುಮಾರ್‌ 


ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, 


ಚಿತ್ರದುರ್ಗ 
ಎಂ.ಪಿ.ಮಾರುತಿ 
ತಹಶೀಲ್ದಾರ್‌, ಹೊಸದುರ್ಗ ತಾ:, ಚಿತ್ರದುರ್ಗ ಜಿಲ್ಲೆ 


ವಿಶೇಷ ತಹಶೀಲ್ದಾರ್‌, ಕಾರಟಗಿ, ಕೊಪ್ಪಳ ಜಿಲ್ಲೆ 


ಕೆ.ಮಥಾಯಿ 
ತಹಶೀಲ್ದಾರ್‌, ಜೊಯಿಡಾ, ಉ.ಕ.ಜಿಲ್ಲೆ 


ಉಷಾರಾಣಿ 
(ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿ) 


ಎಂ.ಎಸ್‌.ಎನ್‌.ಬಾಬು 


ಉಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಕೇಂದ್ರ, 


ಬೆಂಗಳೂರು 
ರೇಣುಕಾಂಬ 
ವಿಶೇಷ ತಹಶೀಲ್ದಾರ್‌, ಕೆ.ಎಸ್‌.ಎಫ್‌.ಸಿ., ಮೈಸೂರು 


ಪುರಸಭಾ ತಹಶೀಲ್ದಾರ್‌, ಹಾವೇರಿ - ಖಾಲಿ ಹುದ್ದೆ 
ತಹಶೀಲ್ದಾರ್‌, ಚಿತ್ರದುರ್ಗ ಶ್ರೀ ಕೆ.ನಾಗೇ೦ದ್ರಪ್ಪ 

ಅವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ಪುರಸಭಾ ತಹಶೀಲ್ದಾರ್‌, ಚಿತ್ರದುರ್ಗ 

ಶ್ರೀ ಕೆ.ದಾಸಪ್ಪ ಅವರ ವರ್ಗಾವಣೆಯಿಂದ 

ತೆರವಾದ ಸ್ಥಾನದಲ್ಲಿ 

ತಹಶೀಲ್ದಾರ್‌, ಮೊಳಕಾಲ್ಮೂರು 

ಶ್ರೀ ಇ.ಬಾಲಕೃಷ್ಣಪ್ಪ ಅವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನದಲ್ಲಿ 

ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, 

ಶ್ರೀ ಎ.ವಿ.ವಿಜಯಕುಮಾರ್‌ ಅವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ತಹಶೀಲ್ದಾರ್‌, ಬಿಎಂಆರ್‌ಸಿಎಲ್‌, 

ಬೆಂಗಳೂರು - ಖಾಲಿ ಹುದ್ದೆ 

ತಹಶೀಲ್ದಾರ್‌, ಸೇಡ೦ ಶ್ರೀ ಎಸ್‌.ಆರ್‌. ಪಾಟೀಲ್‌ 
ಅವರ ಅಮಾನತ್ತಿನಿಂದ ತೆರವಾದ ಸ್ನಾನಕ್ಕೆ 


ತೆರವಾದ ಸ್ಥಾನಕ್ಕೆ 

ತಹಶೀಲ್ದಾರ್‌ ಔರಾದ್‌ ವೈಸ್‌ ಶ್ರೀ ಕಾಶೀನಾಥ್‌ ಪ್ಯಾಗಿ 
ರವರ ದಿನಾಂಕ 29/2/2008ರಂದು ನಿವೃತ್ತಿಯಿಂದ 
ತೆರವಾದ ಸ್ಥಾನದಲ್ಲಿ 

ತಹಶೀಲ್ದಾರ್‌, ಭಟ್ಕಳ್‌ ವೈಸ್‌ ಶ್ರೀ ಯು.ಜಿ. ನಾಯಕ್‌ 
ಅವರು ದಿನಾಂಕ 29/2/2008ರಂದು ನಿವೃತ್ತಿಯಿಂದ 
ತೆರವಾದ ಸ್ಥಾನದಲ್ಲಿ 

ಉಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಕೇಂದ್ರ, 
ರಾಮನಗರ ಶ್ರೀ ಚಂದ್ರಶೇಖರಯ್ಯ ರವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ನೇಮಿಸಲು 
ಇವರ ಸೇವೆಯನ್ನು ಸಿ.ಆ.ಸು.ಇ. (ಆಸು) ವಶಕ್ಕೆ 
ನೀಡಿದೆ 

ತಹಶೀಲ್ದಾರ್‌, ಕುಣಿಗಲ್‌ ತಾ: ಶ್ರೀ ಶಿವಸ್ವಾಮಿ ರವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 


ಚುನಾವಣಾ ತಹಶೀಲ್ದಾರ್‌, ತುಮಕೂರು ಶ್ರೀಮತಿ 
ಬಿ.ಹೆಚ್‌.ಉಮಾ ರವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ ೨೨೭ 





ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ | ವರ್ಗಾವಣೆಯಾದ ಸ್ಥಳ 

ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ/ಶ್ರೀಮತಿ 

ಅರುಳ್‌ಕುಮಾರ್‌ ವಿಶೇಷ ತಹಶೀಲ್ದಾರ್‌, ಬಬಲೇಶ್ವರ ಶ್ರೀ ಕೆ.ಆರ್‌. 

ವಿಶೇಷ ತಹಶೀಲ್ದಾರ್‌, ಲಕ್ಷೇಶ್ವರ, ಗದಗ ಜಿಲ್ಲೆ ಶ್ರೀಧರ್‌ ಅವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ 

ರೂಪಾ ಆರ್‌. ತಹಶೀಲ್ದಾರ್‌, ಹೊಸದುರ್ಗ ತಾ: ಚಿತ್ರದುರ್ಗ ಜಿಲ್ಲೆ 

ತಹಶೀಲ್ದಾರ್‌, ಬಿಎಂಟಿಎಫ್‌, ಬೆ೦ಗಳೂರು ಶ್ರೀ ಎಂ.ಪಿ.ಮಾರುತಿ ರವರ ವರ್ಗಾವಣೆಯಿಂದ 
ತೆರವಾದ ಸ್ನಾನದಲ್ಲಿ 

ಚಿದಾನಂದ ಎಂ. ತಹಶೀಲ್ದಾರ್‌, ಹೊಳಲ್ಕೆರೆ, ಚಿತ್ರದುರ್ಗ ಜಿಲ್ಲೆ ಶ್ರೀ 

ಪುರಸಭಾ ತಹಶೀಲ್ದಾರ್‌, ದಾವಣಗೆರೆ ಕೃಷ್ಣಕುಮಾರ್‌, ಪುರಸಭಾ ತಹಶೀಲ್ದಾರ್‌, ಚಿತ್ರದುರ್ಗ 
ರವರ ವರ್ಗಾವಣೆಯಿಂದ ತೆರವಾದ ಸ್ನಾನದಲ್ಲಿ 


ಶಿಷ್ಟಾಚಾರ ತಹಶೀಲ್ದಾರ್‌, ಮೈಸೂರು ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 

ಬಿ.ಟಿ.ಕುಮಾರಸ್ಥಾಮಿ ತಹಶೀಲ್ದಾರ್‌, ಬಾಗಲಕೋಟೆ ಶ್ರೀ ಹೆಚ್‌.ಎನ್‌. 

ವಿಶೇಷ ತಹಶೀಲ್ದಾರ್‌, ಗಜೇಂದ್ರಘಡ ನಾಗರಾಜ್‌ ರವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ 

ರೇಖಾ ಟಿ. ಚುನಾವಣಾ ತಹಶೀಲ್ದಾರ್‌, ಶಿವಮೊಗ್ಗ ಶ್ರೀ 

ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, | ಕೆ.ಬಾಲಸುಬ್ರಮಣ್ಯಂ ರವರ ವರ್ಗಾವಣೆಯಿಂದ 

ಬೆ೦ಗಳೂರು ತೆರವಾದ ಸ್ಥಾನದಲ್ಲಿ 

ಹೆಚ್‌.ಪಿ.ನಾಗರಾಜ್‌ ಚುನಾವಣಾ ತಹಶೀಲ್ದಾರ್‌, ಚಿಕ್ಕಮಗಳೂರು ಶ್ರೀ 

ತಹಶೀಲ್ದಾರ್‌,ಹರಿಹರ ತಾ: ದಾವಣಗೆರೆ ಜಿಲ್ಲೆ ಜಿ.ಸುರೇಶ್‌ ರವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ 

ಪ್ರಮೀಳ ಎಂ.ಕೆ. ಚುನಾವಣಾ ತಹಶೀಲ್ದಾರ್‌, ಕೊಪ್ಪಳ ವೈಸ್‌ ಶ್ರೀ 

ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, | ಹೆಚ್‌.ಎಸ್‌.ಹೊಸಮನಿ ಅವರು ದಿನಾಂಕ 

ಗುಲ್ಬರ್ಗ 31/03/2008ರಂದು ನಿವೃತ್ತಿಯಿಂದ ತೆರವಾಗಲಿರುವ 
ಹುದೆಯಲ್ಲಿ 


8. CR ; ಹರಿಹರ ಶ್ರೀ ಹೆಚ್‌.ಪಿ. ನಾಗರಾಜ 
ವಿಶೇಷ ತಹಶೀಲ್ದಾರ್‌, ಕಿತೂರು ರವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 
ಮೇಲ್ಕಂಡ ತಹಶೀಲ್ದಾರರುಗಳನ್ನು ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ 
ಬಿಡುಗಡೆಗೊಳಿಸುವಂತೆ ನಿಯಂತ್ರಣಾಧಿಕಾರಿಗಳಿಗೆ ಸೂಚಿಸಿದೆ. ಬಿಡುಗಡೆಗೊಂಡ ತಹಶೀಲ್ದಾರರುಗಳು ವರ್ಗಾವಣೆ ಹೊಂದಿದ 
ಸ್ಥಳಕ್ಕೆ ಕೂಡಲೇ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ವಿ.ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 
ತಿದ್ದುಪಡಿ 
ಸಂಖ್ಯೆ:ಆರ್‌ಡಿ 7 ಎಟಿಎಸ್‌ 2008, ಬೆಂಗಳೂರು, ದಿನಾಂಕ:12ನೇ ಮಾರ್ಚ್‌ 2008 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಆರ್‌ಡಿ 7 ಎಟಿಎಸ್‌ 2008 ದಿ:11-3-2008ರ ಕ್ರಮ ಸಂಖ್ಯೆ -2 ರಲ್ಲಿ 
ನಮೂದಿಸಲಾದ ಶ್ರೀ “ಸಿ ಚಂದ್ರಶೇಖರಯ್ಯ”, ಎಂಬುದರ ಬದಲಾಗಿ ಶ್ರೀ "ಹೆಚ್‌.ಜಿ. ಚಂದ್ರಶೇಖರಯ್ಯ” ಎಂದು, ಕ್ರಮ 





೨೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ ಭಾಗ - ೨ 





ಸಂಖ್ಯೆ-11ರಲ್ಲಿನ” ಕಛೇರಿ ಸಹಾಯಕರು ಜಿಲ್ಲಾಧಿಕಾರಿಗಳ ಕಛೇರಿ”, ಶ್ರೀ ಎ.ವಿ. ವಿಜಯಕುಮಾರ್‌ ಎಂಬುದರ ಬದಲಾಗಿ 
“ಕಚೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಚಿತ್ರದುರ್ಗ, ಶ್ರೀ ಎ.ಬಿ. ವಿಜಯಕುಮಾರ್‌ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 355 ಬಿ.ವಿ.ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 


HIGH COURT OF KARNATAKA 
NOTIFICATION 
No. LCA-ll 49/2008, Bangalore, Dated: 31°" March 2008 
Sri Lakshminarasimha Murthy, Assistant Registrar, City Civil Court, Bangalore, is permitted to 
retire from service with effect from the afternoon of 31.3.2008, on attaining the age of superannuation. 
under Rule 95 (1) of K.C.S. Rules. 
By Order , 
P.R. 411 P.M. ANANDAKRISHNA SETTY 
Assistant Registrar 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 272 ಹೊಸಿಪ 2007, ಬೆಂಗಳೂರು, ದಿನಾಂಕ: 28ನೇ ಮಾರ್ಚ್‌ 2008 
ಶ್ರೀ ಮೀರ್‌ ಸುಜಾತ್‌ ಹುಸೇನ್‌, ಡಿವೈ.ಎಸ್‌.ಪಿ ರವರಿಗೆ ಈ ಕೆಳಕಂಡಂತೆ ರಜೆಯನ್ನು ಮಂಜೂರು ಮಾಡಿ 
ಸರ್ಕಾರವು ಆದೇಶಿಸಿದೆ. 
1) ದಿನಾಂಕ:12-7-2006 ರಿಂದ 18-8-2006 ರ ವರೆಗೆ 38 ದಿವಸಗಳು ಕೆ.ಸಿ.ಎಸ್‌.ಆರ್‌. ನಿಯಮ 8(15)(ಎಫ್‌) 
ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ; 
2) ದಿನಾಂಕ: 19-8-2006 ರಿಂದ 26-8-2006ರ ವರೆಗೆ 8 ದಿವಸಗಳು ಅವರ ಹಕ್ಕಿನಲ್ಲಿರುವ ರಜೆ. 
3) ದಿನಾಂಕ: 27-8-2007 ರಿಂದ 2-1-2007ರ ವರೆಗೆ 129 ದಿವಸಗಳು ಪರಿವರ್ತಿತ ರಜೆ (ವೈದ್ಯಕೀಯ 
ಆಧಾರದ ಮೇಲೆ). 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 412 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 124 ಆಸೇಇ 2008, ಬೆಂಗಳೂರು, ದಿನಾಂಕ: 26ನೇ ಮಾರ್ಚ್‌ 2008 
ಶ್ರೀ ಜಿ.ಎಸ್‌. ನಾಯಕ್‌ ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪಕಾರ್ಯದರ್ಶಿ-3, ಬೆ೦ಗಳೂರು 
ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರು ದಿನಾಂಕ:28-2-2008 ಮತ್ತು 29-2-2008 ರಂದು ಎರಡು ದಿನ 
ನೇಮಕಾತಿಗಾಗಿ ಕಾಯ್ದ ಅವಧಿಯನ್ನು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್‌)ರ ಪ್ರಕಾರ 
ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಿದೆ. 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌ 413 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 51 ಕಗೃಸೇ 2008, ಬೆಂಗಳೂರು, ದಿನಾಂಕ: 26ನೇ ಮಾರ್ಚ್‌ 2008 
ಫ್ಲೈಟ್‌ ಲೆ. ಕೆ.ಪಿ. ನಾಗೇಶ್‌, ಗೌರವಸಮಾದೇಷ್ಟರು, ಬೆ೦ಗಳೂರು ಜಿಲ್ಲೆ ಬೆ೦ಗಳೂರು ಇವರು ಕರ್ನಾಟಕ ಗೃಹರಕ್ಷಕ 
ದಳದ ಕಾಯ್ದೆ, 1962ರ (ತಿದ್ದುಪಡಿ ಕಾಯ್ದೆ) 2003ರ ಕಲಂ 3ರ ಉಪಕಲಂ (2ಸಿ) ರನ್ವಯ 2ನೇ ಅವಧಿಯನ್ನು 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ ೨೨೯ 





ಪೂರೈಸಿರುವುದರಿಂದ ದಿನಾ೦ಕ:25-3-2008ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಬೆಂಗಳೂರು ಜಿಲ್ಲೆಯ 
ಗೌರವಸಮಾದೇಷ್ಟರ ಹುದ್ದೆಯ ಕರ್ತವ್ಯದಿಂದ ಪದವಿಮುಕ್ತಿಗೊಳಿಸಿದೆ. 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 414 ಇನಾಯತ್‌ ಉಲ್ಲಾ ಖಾನ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸಹಾಯಕ ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ: ಒಳ 453 ಹೊಸಿಪ 2007, ಬೆಂಗಳೂರು, ದಿನಾಂಕ: 26ನೇ ಮಾರ್ಚ್‌ 2008 
ಶ್ರೀ ಕೆ.ಎ. ನಾಣಯ್ಯ, ಡಿವೈ.ಎಸ್‌.ಪ. ರವರು ನೇಮಕಾತಿಗಾಗಿ ಕಾಯ್ದ ದಿನಾಂಕ: 7-9-2007 ರಿಂದ 16-9-2007ರ 
ವರೆಗಿನ ಅವಧಿಯನ್ನು ಸೇರುವಿಕೆ ಕಾಲವೆಂದು ಹಾಗೂ ದಿನಾಂಕ:17-9-2007 ರಿಂದ 2-10-2007ರ ವರೆಗಿನ ಅವಧಿಯನ್ನು 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು 
ಪರಿಗಣಿಸಿ ಸರ್ಕಾರವು ಆದೇಶಿಸಿದೆ. 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 415 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ: ಒಇ 105, ಪಿಪಿಇ 2008, ಬೆಂಗಳೂರು, ದಿನಾಂಕ: 18ನೇ ಮಾರ್ಚ್‌ 2008 
ಈ ಕೆಳಕಂಡ ತಃಖ್ತೆಯ ಅಂಕಣ (2)ರಲ್ಲಿ ಸೂಚಿಸಿರುವ ನ್ಯಾಯಾಲಯಗಳಲ್ಲಿ ತಃಖ್ತೆಯ ಅಂಕಣ (3) ಮತ್ತು 
(4)ರಲ್ಲಿ ನಮೂದಿಸಿರುವ ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತದೆ. ಆದ ಕಾರಣ ಅಂಕಣ (4)ರಲ್ಲಿ 
ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5)ರಲ್ಲಿ 
ಸೂಚಿಸಿರುವ ಅಭಿಯೋಜಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದೆ. 
ಪಕರಣ ಪ್ರತಿ ಪ್ರಕರಣ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ 
ಸಂಖ್ಯೆ ಸಂಖ್ಯೆ ಪರವಾಗಿ ಹಾಜರಾಗಲು ಮತ್ತು 
Sc./cc/Spl.cc | Sc./cc/Spl.cc ಪ್ರಕರಣವನ್ನು ನಡೆಸಲು 
ಅಪರ ಜಿಲ್ಲಾ ಮತ್ತು ಸತ್ರ 95/06 43/07 ಪಧಾನ ಸರ್ಕಾರಿ ಅಭಿಂ 


ನ್ಯಾಯಾಲಯ, ಬಳ್ಳಾರಿ 88/06 33/07 ಪ್ರಧಾನ ಜಿಲ್ಲಾ ಮತ್ತು ಸತ್ರ 

ಅಧಿಕ ಜಿಲ್ಲಾ ಮತ್ತು ಸತ್ರ 74/06 114/07 

ನ್ಯಾಯಾಲಯ, ಚಿಕ್ಕಮಗಳೂರು ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಚಿಕ್ಕಮಗಳೂರು 

ಎಂಎಫ್‌ಸಿ ನ್ಯಾಯಾಲಯ 651/06 159/06 ಸಹಾಯಕ ಸರ್ಕಾರಿ 
ಹೊಸನಗರ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಚತ ತ ಹ 

ತೀರ್ಥಹಳ್ಳಿ 


ಎ೦ಎಫ್‌ಸಿ ನ್ಯಾಯಾಲಯ ಸಹಾಯಕ ಸರ್ಕಾರಿ 
ಚನ್ನಗಿರಿ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ಹೊಳಲ್ಕೆರೆ 


2ನೀ ಅಧಿಕ ಜಿಲ್ಲಾ ಮತ್ತು ಸತ್ರ 


(ವಿಶೇಷ) ನ್ಯಾಯಾಲಯ, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ವಿಜಾಪುರ ನ್ಯಾಯಾಲಯ, ವಿಜಾಪುರ 


240/07 1255/07 ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ಮಂಡ್ಯ 





೨೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ 


ಭಾಗ - ೨ 





ನ್ಯಾಯಾಲಯ, ಧಾರವಾಡ 


ಜೆಎಂಎಫ್‌ಸಿ ನ್ಯಾಯಾಲಯ, 


ಶ್ರಿ 


2ನೇ ತ್ವರಿತ ವಿಲೇವಾರಿ 
ನ್ಯಾಯಾಲಯ, ಮಂಡ್ಯ 


3ನೇ ಜೆಎಂಎಫ್‌ಸಿ 
ನ್ಯಾಯಾಲಯ, ರಾಯಚೂರು 


ಜೆಎಂಎಫ್‌ಸಿ (ಕಿರಿಯ) 
ನ್ಯಾಯಾಲಯ, ಶೋರಾಪುರ 


3ನೇ ತ್ವರಿತ ವಿಲೇವಾರಿ 
ನ್ಯಾಯಾಲಯ, ಗುಲ್ಬರ್ಗಾ 
2ನೇ ತ್ವರಿತ ವಿಲೇವಾರಿ 
ನ್ಯಾಯಾಲಯ, ಮೈಸೂರು 


ಜೆಎಂಎಫ್‌ಸಿ ನ್ಯಾಯಾಲಯ, 
ನಾಗಮಂಗಲ 


32/06 689/06 


825/06 1058/06 
82/07 


359/07 
498/04 


604/06 


75/07 


542/06 
1/05 


486/07 
378/07 
80/06 

398/05 
164/05 
380/07 
141/06 
195/07 
81/05 


387/07 
429/07 
154/07 
587/05 
163/05 
300/07 
140/06 
66/07 

80/05 


ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಪ್ರಧಾನ 
ಜೆಎಂಎಫ್‌ಸಿ ನ್ಯಾಯಾಲಯ, 
ಧಾರವಾಡ 

ಅಧಿಕ ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಅಧಿಕ ಸಿಜೆ (ಕಿವಿ) 
ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಮಂಡ 

ಅಪರ ಸರ್ಕಾರಿ ಅಭಿಯೋಜಕರು, 
ಅಪರ ಜಿಲ್ಲಾ ಮತ್ತು ಸತ್ರ 
ನ್ನಾಯಾಲಯ, ಮಂಡ 

ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ದೇವದುರ್ಗ 


ಸಹಾಯಕ ಸರ್ಕಾರಿ 


ನ್ನಾಯಾಲಯ, ಶಹಾಪೂರ 

1ನೇ ಅಪರ ಸರ್ಕಾರಿ 
ಅಭಿಯೋಜಕರು, 1ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ, 
ಗುಲರ್ಗಾ 

ಪ್ರಧಾನ ಸರ್ಕಾರಿ ಅಭಿಯೋಜಕರು, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನಾಯಾಲಯ, ಮೈಸೂರು 
ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಜೆಎಂಎಫ್‌ಸಿ 
ನ್ಯಾಯಾಲಯ, ಪಾಂಡವಪುರ 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ ೨೩೧ 





ಜೆಎಂಎಫ್‌ಸಿ ನ್ಯಾಯಾಲಯ, 129/07 297/07 ಸಹಾಯಕ ಸರ್ಕಾರಿ 

ಶೋರಾಪುರ 155/07 186/07 ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
47/07 122/07 ಜೆಎಂಎಫ್‌ಸಿ ನ್ಯಾಯಾಲಯ, 
135/06 136/06 ಶಹಾಪುರ 
480/06 484/06 
550/06 551/06 


211/07 212/07 


ಜೆಎಂಎಫ್‌ಸಿ ನ್ಯಾಯಾಲಯ, 300/03 328/03 ಸಹಾಯಕ ಸರ್ಕಾರಿ 
ನಾಗಮಂಗಲ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, 
ಪಾಂಡವಪುರ 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 416 ಆರ್‌. ಲೀಲಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ 
(ಕಾ ಮತ್ತು ಸು ಕಾಫಿಪೋಸ ಮತ್ತು ಅಭಿಯೋಗ) 
ಅಧಿಸೂಚನೆ 
ಸಂಖ್ಯೆ: ಒಳ 331 ಹೊಸಿಪ 2007, ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ 2008 
ಭಾಗ-1 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ್ರ ರವರುಗಳಿಗೆ 
ವೇತನ ಶ್ರೇಣಿ ರೂ. 18150-26925ಯ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ್ರ ಹುದ್ದೆಗೆ ಮುಂಬಡ್ತಿ ನೀಡಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಖಾಲಿ 
ಹುದ್ದೆಗಳಿಗೆ ಸ್ಥಳ ನಿಯುಕಿಗೊಳಿಸಲಾಗಿದೆ. 


ಕ್ರಸಂ ಅಧಿಕಾರಿಯ ಹೆಸರು ಮತ್ತು ಕಾರ್ಯ ಮುಂಬಡ್ತಿಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ನಿರ್ವಹಿಸುತ್ತಿರುವ ಹುದ್ದೆ 


ಶ್ರೀ ಎಸ್‌.ಎಂ. ಮಿಟ್ಟೇಖಾನ್‌, ಪಿ. (ಸಶಸ್ತ್ರ) ಆ್ಯಂ ೦ಟಿ ಟೆರರಿಸ್ಟ್‌ ಸ್ಕಾಡ್‌ ಬೆ೦ಗಳೂರು- 
ಡಿವೈ.ಎಸ್‌.ಪಿ. ಸಿ.ಎ.ಆರ್‌. ಕೇಂದ್ರಸ್ಥಾನ ನ » ಎಸ್‌.ಪಿ. ರವರ "ವರ್ಗಾವಣೆಯಿಂದ 
(ಮಾಜಿ ಪ್ರಧಾನ ಮಂತ್ರಿಗಳ ಭದತೆ) ಸ 
ಶ್ರೀ ಶಶಿಧರ ಪ್ರಸಾದ್‌, ಸಿ. (ಸಶಸ್ತ್ರ ಹುದ್ದೆಗೆ ಮುಂಬಡ್ತಿ ನೀಡಿ ಡಿ.ಸಿ.ಪಿ. 
ಡಿವೈ.ಎಸ್‌.ಪಿ. ಮಾರ್ಷಲ್‌, ಸಿ.ಎ.ಆರ್‌. ಉತ್ತರ-ಖಾಲಿ ಹುದ್ದೆ ಇಲ್ಲಿಗೆ ಒಂದು ದಿನದ 
ಕರ್ನಾಟಕ ವಿಧಾನ ಸಭೆ, ಬೆ೦ಗಳೂರು ಮಟ್ಟಿಗೆ ನೇಮಿಸಲಾಗಿದೆ ಮರು ದಿನದಿಂದ ಮಾರ್ಷಲ್‌, 
ಕರ್ನಾಟಕ ವಿಧಾನಸಭೆ. ಬೆ೦ಗಳೂರು ಇಲ್ಲಿಗೆ 
ನಿಯೋಜಿಸಲಾಗಿದೆ. 
ಭಾಗ-2 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ್ರ ವೃಂದದ 
ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಆರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸಳ ನಿಯುಕಿಗೊಳಿಸಲಾಗಿದೆ. 
ಅಧಿಕಾರಿಯ ಹೆಸರು ಮತ್ತು ಕಾರ್ಯ ವರ್ಗಾವಣೆಯ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 








ಶ್ರೀ ಆರ್‌. ನಾಗರಾಜ್‌ ಅರಸ್‌, ಪಿ.ಆರ್‌.ಓ. ಡಿ.ಜಿ.ಪಿ. ರವರ ಕಚೇರಿ, ಬೆ೦ಗಳೂರು-ಶ್ರೀ 
ಡಿ.ಸಿ.ಪಿ. ಸಿ.ಎ.ಆರ್‌, ಕೇ೦ದ್ರ ಸ್ಥಾನ, ಎ.ಆರ್‌. ಅನ್ವೇಕರ್‌ ರವರ ವರ್ಗಾವಣೆ ಯಿಂದ ತೆರವಾದ 
ಬೆ೦ಗಳೂರು ನಗರ ಹುದ್ದೆ 





೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ ಭಾಗ - ೨ 





ಶ್ರೀ ವಿ.ಎಸ್‌. ಪ್ರಭಾಕರ, ಡಿ.ಸಿ.ಪಿ. ಸಿ.ಎ.ಆರ್‌. ಉತ್ತರ, 


ಎಸ್‌.ಪಿ. ಆ್ಯಂಟಿ ಟೆರರಿಸ್ಟ್‌ ಸ್ಕಾಡ್‌ ಬೆ೦ಗಳೂರು ನಗರ- ಖಾಲಿ ಹುದ್ದೆ 
ಬೆ೦ಗಳೂರು 





ಈ ಅಧಿಸೂಚನೆಯನ್ನು ಘನತೆವೆತ್ತ ರಾಜ್ಯಪಾಲರು ಟಿಪ್ಪಣಿ ಸಂಖ್ಯೆ:ಎಜಿ (ಹೆಚ್‌ಟಿ)/ಎಫ್‌/492/2008, ದಿನಾಂಕ: 
24-1-2008 ರಲ್ಲಿ ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌ 417 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ: ಒಇ 90 ಹೊಸಿಪ 2008, ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್‌ 2008 
ಶ್ರೀ ಟಿ. ಸತ್ಯನಾರಾಯಣ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಿವಿಲ್‌) ಸಿ.ಓ.ಡಿ, ಬೆಂಗಳೂರು 
ಇವರಿಗೆ ಕೆ.ಸಿ.ಎಸ್‌.ಆರ್‌. ನಿಯಮ 285(1)(ಎ) ರನ್ವಯ ಹಾಗೂ ಸದರಿ ನಿಯಮದ ಉಪ ನಿಯಮ (2)ರಡಿಯಲ್ಲಿ 
ವಿಧಿಸಿರುವ ಎಲ್ಲಾ ಷರತ್ತುಗಳನ್ನು ಪೂರೈಸುವ ಷರತ್ತುಗಳಿಗೊಳಪಟ್ಟು ದಿನಾಂಕ: 31-3-2008 ರಿಂದ ಸ್ವ ಇಚ್ಚಾ ನಿವೃತ್ತಿ 
ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 418 ಟಿ. ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಸಮನ್ವಯ) 
HIGH COURT OF KARNATAKA 
NOTIFICATION 
No. GOB (1) 383/2007, Bangalore, Dated: 29 March 2008 
The High Court Calendar for 2008 is modified by declaring Monday the 21° April, 2008 and 
Tuesday the po April, 2008 as Vacation days and in lieu of the said dates, Saturday the 31° May, 2008 
and Saturday the 30" August, 2008 shall be working days for the High Cour. 
By order of the High Court 
P.R. 420 R.B. BUDIHAL 
Registrar General 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 104 ಸಲಫ 2007, ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್‌ 2008 
ಗ್ರಾಹಕ ಸಂರಕ್ಷಣಾ ಅಧಿನಿಯಮ 1986ರ ಕಲಂ 10(1ಎ) ರನ್ವಯ ಶ್ರೀ ಬಿ.ಕೆ. ವಿಶ್ವನಾಥರೆಡ್ಡಿ, ನ್ಯಾಯವಾದಿಗಳು, 
6ನೇ ಅಡ್ಡರಸ್ತೆ, ಜೆ.ಸಿ.ಆರ್‌. ಬಡಾವಣೆ, ಚಿತ್ರದುರ್ಗ-577 501, ಇವರನ್ನು ಬಿಜಾಪುರ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ 
ವೇದಿಕೆಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 421 ಟಿ. ಪರಮೇಶ್ವರಪ್ಪ 
ಪೀಠಾಧಿಕಾರಿ, ಆಹಾರ-3 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ ೨೩೩ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 437 SAS 2007, Bangalore, Dated: ಏಗ April 2008 
Sri Ashok Kumar C. Manoli, IAS (KN 82), Principal Secretary to Government, Information 
Technology, Bio Technology and Science and Technology Department, Bangalore is placed in additional 
charge of the post of Commissioner for Textile Development and Director of Handlooms and Textiles, 
Bangalore until further orders. 
By Order and in the name of the President of India, 
P.R. 422 K.G. ANANTHA 
Under Secretary to Government, 
Department of Personnel And Administrative Reforms 
(Services-l) 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ:27:ವಾಪ್ರಸಿ:07, ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್‌ 2008 
ಶ್ರೀಮತಿ ಸಿ. ರೂಪ, ಸಹಾಯಕ ನಿರ್ದೇಶಕರು, (ಪ್ರೊಬೇಷನರಿ), ವಾರ್ತಾ ಇಲಾಖೆ ಇವರ ಖಾಯಂ ಪೂರ್ವ 
ಅವಧಿಯನ್ನು ಸರ್ವೋಚ್ಛ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಿಟ್‌ ಅರ್ಜಿ ಸಂಖ್ಯೆ 232/99 ಹಾಗೂ ಅರ್ಜಿ ಸಂಖ್ಯೆ 32- 
33/2004ರ ಪ್ರಕರಣಗಳಲ್ಲಿ ಸಂಬಂಧಿತ ನ್ಯಾಯಾಲಯಗಳ ಆದೇಶಕ್ಕೆ ಒಳಪಟ್ಟು ಕರ್ನಾಟಕ ನಾಗರೀಕ ಸೇವಾ ಪರಿವೀಕ್ಷಣಾ 
ನಿಯಮಾವಳಿಗಳು 1977ರ ನಿಯಮ 5(1)(ಎ)ರನ್ವಯ ದಿನಾಂಕ: 2-8-2007ರ ಅವಧಿಗೆ ಸದರಿಯವರು ತೃಪ್ತಿಕರವಾಗಿ 
ಪೂರೈಸಿರುವುದಾಗಿ ಘೋಷಿಸಲಾಗಿದೆ. 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌ 423 ಎಸ್‌. ನಾರಾಯಣಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, 
ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 11 ರೇಉನಿ 2008, ಬೆ೦ಗಳೂರು, ದಿನಾಂಕ: 2ನೇ ಏಪ್ರಿಲ್‌ 2008 
ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 128 ಎಸ್‌ಎಎಸ್‌ 2008, ದಿನಾಂಕ:27-3-2008 ರನ್ವಯ ಹಾಗೂ ಕರ್ನಾಟಕ 
ರೇಷ್ಮೆ ಮಾರಾಟ ಮಂಡಳಿಯ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 8 (ಎ) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಜಿ.ಎಲ್‌. ಚಂದ್ರಶೇಖರಯ್ಯ ಭಾ.ಅ.ಸೇ. ಇವರನ್ನು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ 
ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಹಾಗೂ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 424 ಭಾರತಿ ಆರ್‌. ನಾಯಕ್‌ 
ಪೀಠಾಧಿಕಾರಿ (ರೇಷ್ಮೆ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 229 ಪೊಸಿಪ 2007, ಬೆಂಗಳೂರು, ದಿನಾಂಕ: 1ನೇ ಏಪ್ರಿಲ್‌ 2008 
ಶ್ರೀ ಡಿ. ನಾಗರಾಜ್‌, ಡಿವೈ.ಎಸ್‌.ಪಿ. ರವರನ್ನು ಹುಬ್ಬಳ್ಳಿ ರೈಲ್ವೆ ಉಪ ವಿಭಾಗಕ್ಕೆ ನೇಮಕಾತಿ ಮಾಡುವ ಮುನ್ನ ಸ್ಥಳ 
ನಿಯೋಜನೆಗಾಗಿ ನಿರೀಕ್ಷೆಯಲ್ಲಿದ್ದ ದಿನಾಂಕ:2-11-2006 ರಿಂದ 17-1-2007ರ ವರೆಗಿನ ಅವಧಿಯನ್ನು ಕರ್ನಾಟಕ ನಾಗರೀಕ 


೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ ಭಾಗ - ೨ 





ಸೇವಾ ನಿಯಮಾವಳಿಗಳ ನಿಯಮ 8(15)(ಎಫ್‌) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಮಂಜೂರಾತಿ 
ನೀಡಿದೆ. 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 425 ಆರ್‌.ಎ. ಕುಲಕರ್ಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 24 ಯುಡಬ್ಲ್ಯೂಇ 2008, ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್‌ 2008 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ನಅಇ 24 ಯುಡಬ್ಲ್ಯೂಇ 2006 ದಿನಾಂಕ:19.6.2006 ರಲ್ಲಿನ ಕ್ರಮ ಸಂಖ್ಯೆ 6 
ರಲ್ಲಿ ಶ್ರೀ ಮಹೇಶ್ವರರಾವ್‌, ಜ೦ಟಿ ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಯು.ಐ.ಡಿಎಫ್‌.ಸಿ ರವರನ್ನು ಕರ್ನಾಟಕ ನಗರ ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ನಿರ್ದೇಶಕರನ್ನಾಗಿ ನಾಮಕರಣ ಮಾಡಿ ನೇಮಿಸಿರುವುದನ್ನು ಕೂಡಲೇ ಜಾರಿಗೆ 
ಬರುವಂತೆ ರದ್ದುಪಡಿಸಿದೆ. ಹಾಗೂ ಸದರಿ ಸ್ಥಾನಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆವಿಗೆ ವ್ಯವಸ್ಥಾಪಕ 
ನಿರ್ದೇಶಕರು, ಕೆ.ಯು.ಐ.ಡಿ.ಎಫ್‌.ಸಿ, ಬೆ೦ಗಳೂರು ರವರನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಯ ಕಾಯ್ದೆ 1973ರ ಕಲಂ 4(1) (3) ರನ್ವಯ ನಿರ್ದೇಶಕರನ್ನಾಗಿ ನಾಮಕರಣ ಮಾಡಿ ಆದೇಶಿಸಿದೆ. 
ಭಾರತ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌ 426 ಸಿ.ಟಿ. ನಾರಾಯಣಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 128 SAS 2008, Bangalore, Dated: 8" April 2008 
Dr. R. Vishal IAS (KN-2004), Deputy Secretary to Government Finance Department 
(Expenditure), Bangalore is transferred with immediate effect and posted until further orders as the 
Deputy Secretary to Government Finance Department (Budget & Resources), Bangalore in the existing 
vacancy caused due to transfer of Sri Darpan Jain, IAS. 
By Order and in the name of the President of India, 
P.R. 427 K.G. ANANTHA 
Under Secretary to Government, 
Department of Personnel And Administrative Reforms 
(Services-l) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 345 ಎಲ್‌ಸಿಇ 2007, ಬೆಂಗಳೂರು, ದಿನಾಂಕ : 5ನೇ ಏಪ್ರಿಲ್‌ 2008. 
ಶ್ರೀ ಸಿ.ಎಂ. ಶಿವಕುಮಾರ್‌, ವಿಶೇಷ ಸರ್ಕಾರಿ ಅಭಿಯೋಜಕರು, ಮೂರನೇ ತ್ವರಿತಗತಿ ನ್ಯಾಯಾಲಯ, ಮೈಸೂರು, 
ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977ರ ಮೇರೆಗೆ ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಸದರಿ ಹುದ್ದೆಯಿಂದ ವಿಮುಕ್ತಿಗೊಳಿಸಿ ಹೊಸ ಅಭ್ಯರ್ಥಿಯನ್ನು ತುಂಬುವವರೆಗೆ ಅಥವಾ 


DS 
ಮುಂದಿನ ಆದೇಶದವರೆಗೆ ಶ್ರೀ ಎನ್‌.ಸಿ. ಸಂಜೀವನ್‌ ಒಂದನೇ ತ್ವರಿತಗತಿ ನ್ಯಾಯಾಲಯದ ವಿಶೇಷ ಸರ್ಕಾರಿ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ ೨೩೫ 





ಅಭಿಯೋಜಕರನ್ನು ಮೂರನೇ ತ್ವರಿತಗತಿ ನ್ಯಾಯಾಲಯದ ಪ್ರಕರಣಗಳನ್ನು ನಿರ್ವಹಿಸಲು ಹೆಚ್ಚಿನ ಪ್ರಭಾರದಲ್ಲಿ ಕಾರ್ಯ 
ನಿರ್ವಹಿಸಲು ನೇಮಕ ಮಾಡಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 428 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಹಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 7 ಎಟಿಎಸ್‌ 2008, ಬೆಂಗಳೂರು, ದಿನಾಂಕ : 2ನೇ ಏಪ್ರಿಲ್‌ 2008. 
ಶ್ರೀ ಕೆ. ಬಾಲಸುಬ್ರಮಣ್ಯ, ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಇವರನ್ನು ಅಧಿಸೂಚನೆ 
ಸಂಖ್ಯೆ ಆರ್‌ಡಿ 7 ಎಟಿಎಸ್‌ 2008 ದಿನಾ೦ಕ:14/3/2008ರಲ್ಲಿ ವಿಶೇಷ ತಹಶೀಲ್ದಾರ್‌ ಕುರುಗೋಡು, ಬಳ್ಳಾರಿ ಜಿಲ್ಲೆ ಇಲ್ಲಿಗೆ 
ವರ್ಗಾಯಿಸಿದ್ದನ್ನು ಭಾಗಶಃ ಮಾರ್ಪಡಿಸಿ ಸದರಿಯವರನ್ನು ಚುನಾವಣಾ ತಹಶೀಲ್ದಾರ್‌ ಜಿಲ್ಲಾಧಿಕಾರಿಗಳ ಕಛೇರಿ, ಶಿವಮೊಗ್ಗ 
ಹುದ್ದೆಯಲ್ಲಿಯೇ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಂದುವರಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 429 ಬಿ.ವಿ. ಚೌಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 7 ಎಟಿಎಸ್‌ 2008, ಬೆಂಗಳೂರು, ದಿನಾಂಕ : 2ನೇ ಏಪ್ರಿಲ್‌ 2008. 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಅವರುಗಳ ಹೆಸರುಗಳ ಮುಂದೆ 
ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಮತ್ತು ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ತಹಶೀಲ್ದಾರರ ಹೆಸರು ಮತ್ತು ಹಾಲಿ ಕರ್ತವ್ಯ ವರ್ಗಾವಣೆಯಾದ ಸ್ಥಳ 
ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ/ಶ್ರೀಮತಿ 
ಪೂರ್ಣಿಮ ಪಿ.ವಿ. ವಿಶೇಷ ತಹಶೀಲ್ದಾರ್‌, ಕೆಎಸ್‌ಎಫ್‌ಸಿ, ಕೋಲಾರ - ಖಾಲಿ 
ತಹಶೀಲ್ದಾರ್‌, ಚಿಕ್ಕಬಳ್ಳಾಪುರ ತಾಲ್ಲೂಕು, | ಹುದ್ದೆ 
ಚಿಕ್ಕಬಳ್ಳಾಪುರ ಜಿಲ್ಲೆ 
ಎಂ.ಸತೀಶ್‌ಕುಮಾರ್‌ ತಹಶೀಲ್ದಾರ್‌ ವಿರಾಜಪೇಟೆ ಶ್ರೀಮತಿ ಶ್ವೇತಾ 


ತಹಶೀಲ್ದಾರ್‌ ಹುಣಸೂರು ತಾಲ್ಲೂಕು. | ಜಿ.ಎನ್‌. ರವರ ವರ್ಗಾವಣೆ ಯಿಂದ ತೆರವಾದ ಸ್ಥಾನಕ್ಕೆ 
ಮೈಸೂರು ಜಿಲ್ಲೆ 

ಸವಿತಾ ಎಂ.ಕೆ. ತಹಶೀಲ್ದಾರ್‌ ಟಿ.ನರಸೀಪುರ ಶ್ರೀ ಮಾಳಿಗೆ ಶಂಕರ್‌ 
ತಹಶೀಲ್ದಾರ್‌ ಪಾಂಡವಪುರ ತಾಲ್ಲೂಕು, ಮಂಡ್ಯ | ರವರ ವರ್ಗಾವಣೆ ಯಿಂದ ತೆರವಾದ ಸ್ಥಾನಕ್ಕೆ 

ಜಿಲ್ಲ 

ಶ್ವೇತಾ ಜಿ.ಎನ್‌. ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, 


ಗ 


ತಹಶೀಲ್ದಾರ್‌ ವಿರಾಜಪೇಟೆ ತಾಲ್ಲೂಕು, ಕೊಡಗು | ಚಿಕ್ಕಮಗಳೂರು ಜಿಲ್ಲೆ - ಖಾಲಿ ಹುದ್ದೆ 
ಜಿಲ್ಲೆ 





೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ ಭಾಗ - ೨ 





ಉದಯಕುಮಾರ್‌ ಶೆಟ್ಟಿ ವಿ. ತಹಶೀಲ್ದಾರ್‌ ಕುಮಟಾ ತಾಲ್ಲೂಕು ಶ್ರೀ 
ತಹಶೀಲ್ದಾರ್‌ ಉಡುಪಿ ತಾಲ್ಲೂಕು / ಜಿಲ್ಲೆ ವಿ.ಬಿ.ಫರ್ನಾ೦ಡೀಸ್‌ ರವರ ವರ್ಗಾವಣೆ ಯಿಂದ ತೆರವಾದ 
ಸ್ಥಾನಕ್ಕೆ 
ತಹಶೀಲ್ದಾರ್‌ ಸೂಳ್ಯ ತಾಲ್ಲೂಕು, ದ.ಕ.ಜಿಲ್ಲೆ ಶ್ರೀ 


ಎಂ.ಸುಂದರ್‌ ಭಟ್‌ ತಹಶೀಲ್ದಾರ್‌ ಕುಂದಾಪುರ ತಾಲ್ಲೂಕು ಶ್ರೀ ಅರುಣ ಪ್ರಭಾ 
ತಹಶೀಲ್ದಾರ್‌ ಸೂಳ್ಯ ತಾಲ್ಲೂಕು ಹೆಚ್‌.ಎಸ್‌. ರವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 


ಪುರಸಭಾ ತಹಶೀಲ್ದಾರ್‌ ಜಿಲ್ಲಾಧಿಕಾರಿಗಳ ಕಛೇರಿ, 
ಬಾಗಲಕೋಟೆ - ಖಾಲಿ ಹುದ್ದೆ 


11 ಸ 
ಸ್ನಾನಕ್ಕೆ 


12 | ಬಸವರಾಜ್‌ ಸೋಮಣ್ಣವರ್‌ ತಹಶೀಲ್ದಾರ್‌ ಗೋಕಾಕ್‌ ತಾಲ್ಲೂಕು ಶ್ರೀ ಎಂ.ಪಿ.ಚವ್ಹಾಣ್‌ 
ತಹಶೀಲ್ದಾರ್‌ ಮುಧೋಳ್‌ ತಾಲ್ಲೂಕು, ರವರ ವರ್ಗಾವಣೆ ಯಿಂದ ತೆರವಾದ ಸ್ನಾನಕ್ಕೆ 


ತಹಶೀಲ್ದಾರ್‌ ಬಿಜಾಪುರ ತಾಲ್ಲೂಕು ಬಿಜಾಪುರ ಜಿಲ್ಲೆ ಶ್ರೀ 

ಸೋಮನಾಳ್‌ ರವರ ವರ್ಗಾವಣೆಯಿಂದ 

ತೆರವಾದ ಸ್ನಾನಕ್ಕೆ 
ತ್‌ 


೧೧ ಮು 


ಎ 
ತಹಶೀಲಾರ್‌ ಕುಮಟಾ ತಾಲೂಕು ಉ.ಕ.ಜಿಲೆ ಶೆಟ್ಟಿ ರವರ ವರ್ಗಾವಣೆಯಿಂದ ತೆರವಾದ ಸಾನಕೆ 


೧೧ "ಮೂ ತೆ ೧. ra: 


ಚುನಾವಣಾ ತಹಶೀಲ್ದಾರ್‌ ಜಿಲ್ಲಾಧಿಕಾರಿಗಳ ಕಛೇರಿ, 
ತಹಶೀಲಾರ್‌ ಯಲ್ಲಾಪುರ ತಾಲ್ಲೂಕು ಉ.ಕ.ಜಿಲ್ಲೆ | ಮಂಗಳೂರು - ಖಾಲಿ ಹುದ್ದೆ 


ತಹಶೀಲ್ದಾರ್‌ ಕಲಘಟಗಿ ತಾಲ್ಲೂಕು ಶ್ರೀ 


ವಿ.ಬಿ.ಫರ್ನಾಂಡೀಸ್‌ ತಹಶೀಲಾರ್‌ ಉಡುಪಿ ತಾಲ್ಲೂಕು ಶ್ರೀ ಉದಯಕುಮಾರ್‌ 


ಸ್ಥಾನಕ್ಕೆ 


ಸ್ಟ ತಹಶೀಲ್ದಾರ್‌ ಬೀದರ್‌ ತಾಲ್ಲೂಕು ಶ್ರೀ ಮಾಣಿಕ್ಯಪ್ಪ 
ತಹಶೀಲ್ದಾರ್‌ ಗುಲ್ಬರ್ಗ ತಾಲ್ಲೂಕು ಗುಲ್ಬರ್ಗ ಜಿಲ್ಲೆ | ಮಂಗಳಗಿ ರವರ ವರ್ಗಾವಣೆಯಿಂದ ತೆರವಾದ ಸ್ನಾನಕ್ಷೆ 


ಸ್ಥಾನಕ್ಕೆ 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ ೨೩೭ 


(2) 
ಪುರಸಭಾ ತಹಶೀಲ್ದಾರ್‌ ಜಿಲ್ಲಾಧಿಕಾರಿಗಳ ಕಛೇರಿ, 
ರಾಯಚೂರು - ಖಾಲಿ ಹುದ್ದೆ 





ತಹಶೀಲ್ದಾರ್‌ ಹುನಗುಂದ ತಾಲ್ಲೂಕು ಶ್ರೀ 

ರವರನ್ನು ಮಾತೃ ಇಲಾಖೆಗೆ (ಕರ್ನಾಟಕ 
ಸಚಿವಾಲಯ) ವಾಪಸ್ಸು ಪಡೆದಿರುವುದರಿಂದ ತೆರವಾದ 
ಸ್ನಾನಕ್ಕೆ 

ತಹಶೀಲ್ದಾರ್‌. ಗುಲ್ಬರ್ಗ ಶ್ರೀ ಶರಣಪ್ಪ 
ವರ್ಗಾವಣೆಯಿಂದ ತೆರವಾದ ಸ್ನಾನಕ್ಕೆ 


ಪಿ.ಎಸ್‌.ಮಂಜುನಾಥ್‌ 
ತಹಶೀಲ್ದಾರ್‌ ಹಿರಿಯೂರು ತಾಲ್ಲೂಕು, | ವೈ.ಎನ್‌. ರವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 


ಚಿತ್ರದುರ್ಗ ಜಿಲ್ಲೆ 


ಇವರ ಸೇವೆಯನ್ನು ಮಾತೃ ಇಲಾಖೆಯಾದ ಕರ್ನಾಟಕ 
ಸರ್ಕಾರ ಸಚಿವಾಲಯಕ್ಕೆ ಹಿಂದಿರುಗಿಸಿದೆ 


3] ಎಸ್‌.ಎನ್‌.ನಾಗರತ್ನ ವಿಶೇಷ ತಹಶೀಲ್ದಾರ್‌ ಕೆ.ಎಸ್‌.ಎಫ್‌.ಸಿ 
ತಹಶೀಲ್ದಾರ್‌ ಯಳಂದೂರು ತಾಲ್ಲೂಕು ಖಾಲಿ ಹುದ್ದೆ 


32 | ಮಾಳಿಗೆ ಶಂಕರ್‌ ಅಪರ ತಹಶೀಲ್ದಾರ್‌ ಮೈಸೂರು ಶ್ರೀ ಕೃಷ್ಣಮೂರ್ತಿ ರವರ 
ತಹಶೀಲ್ದಾರ್‌ ಟಿ.ನರಸೀಪುರ ತಾಲ್ಲೂಕು ವರ್ಗಾವಣೆ ಯಿಂದ ತೆರವಾದ ಸ್ಲಾನಕ್ಷೆ 

33 | ಎಂ.ನಿಂಗಯ್ಯ ತಹಶೀಲ್ದಾರ್‌ ಸಂಡೂರು 
ತಹಶೀಲ್ದಾರ್‌, ತಿಪಟೂರು ತಾಲ್ಲೂಕು, | ಟಿ.ಜಿ.ಚಂದ್ರಶೇಖರ್‌ ರವರ ವರ್ಗಾವಣೆ ಯಿಂದ ತೆರವಾದ 


ತುಮಕೂರು ಜಿಲ್ಲೆ ನಕ್ಕೆ 





೨೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ 


ಭಾಗ - ೨ 





ಹೆಚ್‌.ಎಂ.ರೇವಣಸಿದ್ದಪ್ಪ 
ತಹಶೀಲ್ದಾರ್‌ ದಾವಣಗೆರೆ 
ದಾವಣಗೆರೆ ಜಿಲ್ಲೆ 
ಪಿ.ಎಸ್‌.ಕಾಂತರಾಜು 

ತಹಶೀಲ್ದಾರ್‌ ಮೈಸೂರು ತಾಲ್ಲೂಕು 


ತಾಲ್ಲೂಕು, 


ತಹಶೀಲ್ದಾರ್‌ ತಿಪಟೂರು ತಾಲ್ಲೂಕು ಶ್ರೀ ಎಂ. ನಿಂಗಯ್ಯ 
ರವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 


ವಿಶೇಷ ತಹಶೀಲ್ದಾರ್‌ ಕೆ.ಎಸ್‌.ಎಫ್‌.ಸಿ. ದಾವಣಗೆರೆ ಶ್ರೀ 
ನಾಗಹನುಮಯ್ಯ ರವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನಕ್ಕೆ 


ಪುರಸಭಾ ತಹಶೀಲ್ದಾರ್‌ ಕೊಡಗು ಜಿಲ್ಲಾಧಿಕಾರಿಗಳ ಕಛೇರಿ, 
ಅಪರ ತಹಶೀಲ್ದಾರ್‌ ಮೈಸೂರು ಶ್ರೀ ನಟೇಶ್‌ ರವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 





ತಹಶೀಲ್ದಾರ್‌ ಅರಸೀಕೆರೆ ತಾಲ್ಲೂಕು, ಹಾಸನ 
ಜಿಲ್ಲೆ 


ತಹಶೀಲ್ದಾರ್‌ ನರಸಿಂಹರಾಜಪುರ 
ಚಿಕ್ಕಮಗಳೂರು ಜಿಲ್ಲೆ 
ಕೆ.ಟಿ.ಕಾವೇರಿಯಪ್ಪ 

ತಹಶೀಲ್ದಾರ್‌ ಬೆಳ್ತಂಗಡಿ ತಾಲ್ಲೂಕು ದ.ಕ.ಜಿಲ್ಲೆ 


ತಾಲ್ಲೂಕು 


ಆರ್‌.ವೈ.ಸಂಗಮೇಶ 
ತಹಶೀಲ್ದಾರ್‌ ರಾಮದುರ್ಗ ತಾಲ್ಲೂಕು, ಬೆಳಗಾಂ 
ಜಿಲ್ಲೆ 


ಬಿ.ಹೆಚ್‌.ಶಿವಪ್ಪ 
ತಹಶೀಲ್ದಾರ್‌ ಮುಂಡರಗಿ ತಾಲ್ಲೂಕು, ಗದಗ 


ಎಲ್‌.ಸಿ.ನಾಗರಾಜ್‌ 
ತಹಶೀಲ್ದಾರ್‌ ಗುಬ್ಬಿ ತಾಲ್ಲೂಕು. ತುಮಕೂರು 


ಸಜೀದ್‌ ಅಹಮದ್‌ ಮುಲ್ಲಾ 

ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಚೇರಿ, 
ಶಿವಮೊಗ್ಗ 

ಅರುಳ್‌ ಕುಮಾರ್‌ 

ವಿಶೇಷ ತಹಶೀಲ್ದಾರ್‌ ಬಬಲೇಶ್ವರ, ಬಿಜಾಪುರ 
ಜಿಲ್ಲೆ 


ಏಶೇಷ ತಹಶೀಲ್ದಾರ್‌ ಕೆಜಿಎಫ್‌, ಕೋಲಾರ ಜಿಲ್ಲೆ 


ವೀಣ್‌ ಕೆ.ಎನ್‌. 
ಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಕೇ೦ದ್ರ, 


ಉಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಕೇಂದ್ರ 
ಬೆಳಗಾಂ 

ಆರ್‌.ಶ್ರೀನಿವಾಸಯ್ಯ 

ವಿಶೇಷ ತಹಶೀಲ್ದಾರ್‌ ಖಾದಿ 
ಗ್ರಾಮೋದ್ಗೋಗ ಮಂಡಳಿ, ಧಾರವಾಡ 


ಮತ್ತು 


ತಹಶೀಲ್ದಾರ್‌ ಮುಂಡಗೋಡು ತಾಲ್ಲೂಕು, ಉ.ಕ.ಜಿಲ್ಲೆ ಶ್ರೀ 
ಆರ್‌.ಜಿ. ನಾಡಿಗೇರ್‌ ರವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನಕ್ಕೆ 

ಉಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಕೇಂದ್ರ ಕೊಡಗು 


ಶ್ರೀ ಪ್ರವೀಣ್‌ ಕೆ.ಎನ್‌. ರವರ ವರ್ಗಾವಣೆಯಿಂದ ತೆರವಾದ 


ಸ್ಥಾನಕ್ಕೆ 
ತಹಶೀಲ್ದಾರ್‌ ಯಲ್ಲಾಪುರ ತಾಲ್ಲೂಕು ಉ.ಕ.ಜಿಲ್ಲೆ ಶ್ರೀ 
ಎ.ಜಿ.ನಾಯಕ್‌ ರವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನಕ್ಕೆ 

ತಹಶೀಲ್ದಾರ್‌ ಮುಂಡರಗಿ ತಾಲ್ಲೂಕು ಗದಗ ಜಿಲ್ಲೆ ಶ್ರೀ 
ಬಿ.ಹೆಚ್‌.ಶಿವಪ್ಪ ರವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನಕ್ಕೆ 


ವಿಶೇಷ ತಹಶೀಲ್ದಾರ್‌ ಬಬಲೇಶ್ವರ ಶ್ರೀ ಅರುಳ್‌ ಕುಮಾರ್‌ 
ರವರ ವರ್ಗಾವಣೆ ಯಿಂದ ತೆರವಾದ ಸ್ಥಾನಕ್ಕೆ 


ತಹಶೀಲ್ದಾರ್‌ ರಾಮದುರ್ಗ ತಾಲ್ಲೂಕು ಶ್ರೀ 
ಆರ್‌.ವೈ.ಸಂಗಮೇಶ್‌ ರವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನಕ್ಕೆ 
ವಿಶೇಷ ತಹಶೀಲ್ದಾರ್‌ ಕಾರಟಗಿ, 
ಹುದ್ದೆ 


ಕೊಪ್ಪಳ ಜಿಲ್ಲೆ - ಖಾಲಿ 


ತಹಶೀಲ್ದಾರ್‌ ಚಿಕ್ಕಬಳ್ಳಾಪುರ ತಾಲ್ಲೂಕು ಶ್ರೀಮತಿ 
ಪಿ.ವಿ.ಪೂರ್ಣಿಮ ರವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನಕ್ಕೆ 
ತಹಶೀಲ್ದಾರ್‌ ಜೊಯಿಡಾ ತಾಲ್ಲೂಕು ಉ.ಕ.ಜಿಲ್ಲೆ - ಖಾಲಿ 
ಹುದ್ದೆ 

ಎ 


ತಹಶೀಲ್ದಾರ್‌ ಹುಣಸೂರು ತಾಲ್ಲೂಕು ಶ್ರೀ 
ಎಂ.ಸತೀಶ್‌ಕುಮಾರ್‌ ರವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನಕ್ಕೆ 

ಚುನಾವಣಾ ತಹಶೀಲ್ದಾರ್‌ ಕೋಲಾರ ಜಿಲ್ಲಾಧಿಕಾರಿಗಳ 
ಕಛೇರಿ ಶ್ರೀಮತಿ ಭಾಗ್ಯವತಮ್ಮ ರವರ ವರ್ಗಾವಣೆ ಯಿಂದ 
ತೆರವಾದ ಸ್ನಾನಕ್ಕೆ 

ತಹಶೀಲ್ದಾರ್‌. ಯಳಂದೂರು ತಾಲ್ಲೂಕು ಶ್ರೀಮತಿ 
ಎಸ್‌.ಎನ್‌. ನಾಗರತ್ನ ರವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನಕ್ಕೆ 

ತಹಶೀಲ್ದಾರ್‌ ರಾಯಬಾಗ್‌ ತಾಲ್ಲೂಕು ಶ್ರೀ ದಾಮಣ್ಣವರ್‌ 
ರವರ ವರ್ಗಾವಣೆ ಯಿಂದ ತೆರವಾದ ಸ್ಥಾನಕ್ಕೆ 


ತಹಶೀಲ್ದಾರ್‌ ಪಾವಗಡ ತಾಲ್ಲೂಕು ಶ್ರೀ ಈಶ್ವರಪ್ಪ ರವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ ೨೩೯ 





51 ೫28] ಆತ್‌ ಹುಬ್ಬಳ್ಳಿ ತಾಲ್ಲೂಕು ಶ್ರೀ ಎಸ್‌.ಎಸ್‌.ನಾಗಠಾಣ 
ಗೆಜೆಟೆಡ್‌ ಮ್ಯಾನೇಜರ್‌, ಯು.ಕೆ.ಪಿ. | ರವರ ವರ್ಗಾವಣೆ ಯಿಂದ ತೆರವಾದ ಸ್ಥಾನಕ್ಕೆ 
ಬಾಗಲಕೋಟೆ 
ಎಂ.ಲಕ್ಷ್ಮಣ ಸಿಂಗ್‌ ತಹಶೀಲ್ದಾರ್‌ ಬಳ್ಳಾರಿ ಶ್ರೀ ಭೀಮಾ ನಾಯಕ್‌ ರವರ 
ಪುರಸಭಾ ತಹಶೀಲ್ದಾರ್‌ ಜಿಲ್ಲಾಧಿಕಾರಿಗಳ | ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 
ಕಛೇರಿ, ಬಳ್ಳಾರಿ 

53 ಸ್ವಾಮಿ ಬಿ. ತಹಶೀಲ್ದಾರ್‌ ಕುಣೆಗಲ್‌ 
ವಿಶೇಷ ತಹಶೀಲ್ದಾರ್‌ ಕೆ.ಎಸ್‌.ಎಫ್‌.ಸಿ., ಗುಲ್ಬರ್ಗ | ಎಂ.ಎಸ್‌.ಎನ್‌.ಬಾಬು ರವರ ವರ್ಗಾವಣೆಯಿಂದ ತೆರವಾದ 

ಸಾನಕ್ಷೆ 


54 | ಎಸ್‌.ಆರ್‌ ಕೃಷ್ಣಯ್ಯ ತಹಶೀಲ್ದಾರ್‌ ಹಿರಿಯೂರು ತಾಲ್ಲೂಕು ಶ್ರೀ 
ವಿಶೇಷ ತಹಶೀಲ್ದಾರ್‌ ಬಿಟಿಡಿಎ, ಬಾಗಲಕೋಟೆ ವಿ.ಎಸ್‌.ಮಂಜುನಾಥ್‌ ರವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನಕ್ಕೆ 


55 | ನಾಗಹನುಮಯ್ಯ ತಹಶೀಲ್ದಾರ್‌ ದಾವಣಗೆರೆ ತಾಲ್ಲೂಕು ಶ್ರೀ ರೇವಣಸಿದ್ದಪ್ಪ 
ವಿಶೇಷ ತಹಶೀಲ್ದಾರ್‌ .ಎಸ್‌.ಎಫ್‌.ಸಿ. | ರವರ ವರ್ಗಾವಣೆ ಯಿಂದ ತೆರವಾದ ಸ್ಥಾನಕ್ಕೆ 
ದಾವಣಗೆರೆ 
ನಟೇಶ್‌ ಡಿ.ಪಿ. ತಹಶೀಲ್ದಾರ್‌ ಮೈಸೂರು ತಾಲ್ಲೂಕು ಶ್ರೀ 
ಪುರಸಭಾ ತಹಶೀಲ್ದಾರ್‌ ಜಿಲ್ಲಾಧಿಕಾರಿಗಳ | ಪಿ.ಎಸ್‌.ಕಾ೦ತರಾಜು ರವರ ವರ್ಗಾವಣೆ ಯಿಂದ ತೆರವಾದ 
ಕಛೇರಿ, ಕೊಡಗು ಸ್ಹಾನಕ್ಕೆ 

57 ತಹಶೀಲ್ದಾರ್‌ ಅರಸೀಕೆರೆ ತಾಲ್ಲೂಕು ಶ್ರೀ ಮೃತ್ಯುಂಜಯ 
ಉಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಕೇ೦ದ್ರ, | ರವರ ವರ್ಗಾವಣೆ ಯಿಂದ ತೆರವಾದ ಸ್ಥಾನಕ್ಕೆ 


58 ಹೆಚ್‌.ಜಯ ತಹಶೀಲ್ದಾರ್‌ ಎನ್‌.ಆರ್‌.ಪುರ ತಾಲ್ಲೂಕು ಚಿಕ್ಕಮಗಳೂರು 
ಏಶೇಷ ತಹಶೀಲ್ದಾರ್‌ ಖಾದಿ ಮತ್ತು ಜಿಲ್ಲೆ ಶ್ರೀ “ಜಿ.ರಮೇಶ್‌ ರವರ ವರ್ಗಾವಣೆಯಿಂದ ತೆರವಾದ 
ಗ್ರಾಮೋದ್ನೋಗ ಮಂಡಳಿ, ಮೈಸೂರು ಸ್ನಾನಕ್ಕೆ 


ಕೆ.ಹೆಚ್‌.ಭಾಗ್ಯವತಮ್ಮ ಉಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಕೇಂದ್ರ 
ಚುನಾವಣಾ ತಹೆಶೀಲ್ಪಾರ್‌ ಜಿಲ್ಲಾಧಿಕಾರಿಗಳ ಕೇ ಬೆಂಗಳೂರು - ಖಾಲಿ ಹುದ್ದೆ 





ತಹಶೀಲ್ದಾರ್‌ ಗುಬ್ಬಿ ತಾಲ್ಲೂಕು ಶ್ರೀ ಎಲ್‌.ಸಿ.ನಾಗರಾಜ್‌ 
ಉಪ ತತ... ಜಿಲ್ಲಾ ತರಬೇತಿ ಕೇ೦ದ್ರ, | ರವರ ವರ್ಗಾವಣೆ "ಯಿಂದ ತೆರವಾದ ಸ್ಥಾನಕ್ಕೆ 


ಬಿ. ಆಂಜನೇಯ ಶೆಟ್ಟಿ ತಹಶೀಲ್ದಾರ್‌ ಶಿಗ್ಗಾಂವ್‌ ತಾಲ್ಲೂಕು ಹಾವೇರಿ ಜಿಲ್ಲೆ 
ವಿಶೇಷ ತಹಶೀಲ್ದಾರ್‌ ಕೆಯುಐಡಿಎಫ್‌ಸಿ ಬಳ್ಳಾರಿ | ಶ್ರೀ ಟಿ.ಸಿದ್ದಯ್ಯ ರವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನಕ್ಕೆ 
64 | ಸುಲ್ತಾನ್‌ ಮಹಮದ್‌ ತಹಶೀಲ್ದಾರ್‌ ಹಗರಿಬೊಮ್ಮನಹಳ್ಳಿ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ | ಶ್ರೀ ಪಾಲಾಕ್ಷ ಗೌಡ ಪಾಟೀಲ್‌ ರವರ ವರ್ಗಾವಣೆ ಯಿಂದ 


ಕಛೇರಿ, ರಾಯಚೂರು ತೆರವಾದ ಸಾನಕೆ 


ಎನ್‌.ಸತೀಶ್‌ ಅಪರ ತಹಶೀಲ್ದಾರ್‌ ಆನೇಕಲ್‌ ವೆಂಕಟಾಚಲಪತಿ 
ತಹಶೀಲ್ದಾರ್‌ ಭೂಸ್ವಾಧೀನಾಧಿಕಾರಿಗಳ ಕಚೇರಿ, | ರವರ ವರ್ಗಾವಣೆಯಿಂದ ತೆರವಾದ : ಡ್‌ 
ಬಿ.ಬಿ.ಎಂ. ಪಿ. ಬೆಂಗಳೂರು 


ನರಸಿಂಹಪ್ಪ ತಹಶೀಲ್ದಾರ್‌ ಭೂಸ್ವಾಧೀನಾಧಿಕಾರಿಗಳ ಕಚೇರಿ, 
ವಿಶೇಷ ತಹಶೀಲ್ದಾರ್‌ ಕೆಯುಐಡಿಎಫ .ಬಿ.ಎಂ.ಪಿ. ಬೆ೦ಗಳೂರು ಶ್ರೀ ಎನ್‌.ಸತೀಶ್‌ ರವರ 
ಗುಲರ್ಗ ವರ್ಗಾವಣೆಯಿಂದ ತೆರವಾದ ಸ್ನಾನಕ್ಷೆ 

67 | ರಂಗನಾಥ್‌ ತಹಶೀಲ್ದಾರ್‌ ಪಾಂಡವಪುರ ತಾಲ್ಲೂಕು ಮಂಡ್ಯ ಜಿಲ್ಲೆ 
ಪುರಸಭಾ ತಹಶೀಲ್ದಾರ್‌ ಜಿಲ್ಲಾಧಿಕಾರಿಗಳ | ಶ್ರೀಮತಿ ಸವಿತಾ ಎಂಕೆ. ರವರ ವರ್ಗಾವಣೆಯಿಂದ 


ಕಛೇರಿ, ಚಾಮರಾಜನಗರ ಜಿಲೆ ತೆರವಾದ ಸ್ಲಾನಕ್ಷೆ 


ವಿ.ಶಶಿಕಲಾ = ತಹಶೀಲ್ದಾರ್‌ ಶಹಪುರ ತಾಲ್ಲೂಕು, ಗುಲರ್ಗ ಜಿಲ್ಲೆ 
ಉಪ ಪ್ರಾಚಾರ್ಯರು, ಜಿಲ್ಲಾ ತರಬೇತಿ ಕೇಂದ್ರ, | ಶ್ರೀ ಡಿ.ಖಿ.ಚವ್ಹಾಣ್‌ ರವರ ವರ್ಗಾವಣೆಯಿಂದ ತೆರವಾದ 
ರಾಯಚೂರು ಸ್ಥಾನಕ್ಕೆ 





ಆಶಾ ಪರ್ವೀನ್‌ ಎಸ್‌.ಎಂ... ತಹಶೀಲ್ದಾರ್‌ ನೆಲಮಂಗಲ ತಾಲ್ಲೂಕು, ಜೆಂಗಳೂರು 
ಸಹಾಯಕ ಕಾರ್ಯದರ್ಶಿ, ವಕ್ಸ್‌ ಬೋರ್ಡ್‌, | ಗ್ರಾಮಾಂತರ ಜಿಲ್ಲೆ - ಖಾಲಿ ಹುದ್ದೆ 
ಬೆ೦ಗಳೂರು 


೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೨೪, ೨೦೦೮ ಭಾಗ - ೨ 





ಮೇಲ್ಕಂಡ ತಹಶೀಲ್ದಾರರುಗಳನ್ನು ವಿಧಾನ ಸಭಾ ಚುನಾವಣಾ ಕಾರ್ಯದ ನಿಮಿತ್ತ ವರ್ಗಾವಣೆ ಆಗಿರುವ ಸ್ಥಳಕ್ಕೆ 
ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ 'ಏಡುಗಡೆಗೊಳಿಸುವಂತೆ ನಿಯಂತ್ರಣಾಧಿಕಾರಿಗಳಿಗೆ ಸೂಚಿಸಿದೆ. ಬಿಡುಗಡೆಗೊಂಡ 
ತಹಶೀಲ್ದಾರರುಗಳು ವರ್ಗಾವಣೆ” ಹೊಂದಿದ ಸ್ಥಳಕ್ಕೆ ಕೂಡಲೇ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 
ಭಾರತದ ರಾಷ್ಟ್ರ ಟೋ ಅಜ್ಜಾ ಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 430 ಬಿ.ವಿ. ಕಿಮಠ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 


ಅಧಿಸೂಚನೆ 
ಸಂಖ್ಯೆ: ಕಂಇ 04 ಭೂದಾಸೇ(1) 2008, ಬೆಂಗಳೂರು, ದಿನಾಂಕ : 25ನೇ ಮಾರ್ಚ್‌ 2008. 
ಭೂಮಾಪನ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೃಷ್ಣಮೂರ್ತಿ ಗೋಪಾಲ್‌ ಪ್ರಾಚಾರ್ಯರು, ಭೂಮಾಪನ 
ತರಬೇತಿ ಸಂಸ್ಥೆ, ಗುಲ್ಬರ್ಗಾ (ಹಾಲಿ ಅಮಾನತ್ತಿನಲ್ಲಿರುವವರು) ಇವರ ವಿರುದ್ಧ ಇರುವ ಆರೋಪಗಳ ಬಗ್ಗೆ ಇಲಾಖಾ 
ವಿಚಾರಣೆಯನ್ನು ಕಾಯ್ದಿರಿಸಿ, ಸದರಿ ಅಧಿಕಾರಿಯವರನ್ನು ಅಮಾನತ್ತಿನಿಂದ ತೆರವುಗೊಳಿಸಿ, ಇವರನ್ನು ಪ್ರಾಚಾರ್ಯರು, 
ಭೂಮಾಪನ ತರಬೇತಿ ಸಂಸ್ಥೆ, ಮೈಸೂರು ಇಲ್ಲಿಗೆ ನೇಮಿಸಿ ಆದೇಶಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪಿ.ಆರ್‌. 431 ಎಸ್‌.ಬಿ. ಸಸಾಲಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ (ಭೂಮಾಪನ) 


ಅಧಿಸೂಚನೆ 
ಸಂಖ್ಯೆ: ಕಂಇ 04 ಭೂದಾಸೇ(1) 2008, ಬೆಂಗಳೂರು, ದಿನಾಂಕ : 25ನೇ ಮಾರ್ಚ್‌ 2008. 
ಭೂಮಾಪನ "ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಸೈಯದ್‌ ಸಜ್ಜದ್‌ ಅಹಮದ್‌, ಪ್ರಾಚಾರ್ಯರು, ಭೂಮಾಪನ 
ತರಬೇತಿ ಸಂಸ್ಥೆ, ಮೈಸೂರು (ಹಾಲಿ ಅಮಾನತ್ತಿನಲ್ಲಿರುವವರು) ' ಇವರ ವಿರುದ ಇರುವ ಆರೋಪಗಳ ಬಗ್ಗೆ ಇಲಾಖಾ 
ವಿಚಾರಣೆಯನ್ನು ಕಾಬ್ದುರಿಸಿ, ಸದರಿ ಅಧಿಕಾರಿಯವರನ್ನು ಅಮಾನತ್ತಿನಿಂದ ತೆರವುಗೊಳಿಸಿ, ಇವರನ್ನು ಪ್ರಾಚಾರ್ಯರು, 
ಪ್ರಾದೇಶಿಕ ತರಚೀತಿ ಸಂಸ್ಥೆ ಗುಲ್ಬರ್ಗಾ ಇಲ್ಲಿಗೆ ನೇಮಿಸಿ ಆದೇಶಿಸಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 432 ಎಸ್‌.ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಮಾಪನ) 


ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲೋಇ/175/ಇಎಪಿ/2007, ಬೆಂಗಳೂರು, ದಿನಾಂಕ : 1ನೇ ಏಪ್ರಿಲ್‌ 2008. 
ಸರ್ಕಾರದ ಆದೇಶ ಸಂಖ್ಯೆಡಿಪಿಎಆರ್‌ 538 ಸಎಸೇ 2007 ಬೆಂಗಳೂರು, ದಿನಾಂಕ:13-3-2008ರ ಅನ್ವಯ ಶ್ರೀ 
ಡಿ.ವೆಂಕಟೇಶ್ವರರಾವ್‌, ಪ್ರಧಾನ ಕಾರ್ಯದರ್ಶಿಗಳು ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ ಇವರನ್ನು ಕರ್ನಾಟಕ ರಸ್ತೆ ಅಭಿವೃದ್ಧಿ 
ನಿಗಮ ನಿಯಮಿತದ ಮಂಡಳಿಯ ಒಬ್ಬ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನೆ 
ಆದೇಶದವರೆಗೆ ನೇಮಿಸಲಾಗಿದೆ. 
ಭಾರತದ ರಾಷ್ಟ್ರ ಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 433 ಎಂ. ದೇವಿಪ್ರಸಾದ್‌ 
ಸರ್ಕಾರದ ಅಧೀನ "ಕಾರ್ಯದರ್ಶಿ 
ಲೋಕೋಪಯೋಗಿ, ಬ೦ದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ 
(ಇಎಪಿ) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 42 ಸಮನ್ವಯ 2008, ಬೆಂಗಳೂರು, ದಿನಾಂಕ : 1ನೇ ಏಪ್ರಿಲ್‌ 2008. 
ದಿನಾಂಕ:29.3.2008 ರಂದು ಹೊರಡಿಸಲಾದ ಇದೇ ಸಮ ಸಂಖ್ಯೆಯ ಅಧಿಸೂಚನೆಯನ್ನು ಹಿಂಪಡೆಯಲಾಗಿದೆ. 
ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ಮೆಮೊರ್ಯಾಂಡಮ್‌ ಆಫ್‌ '"ಶಿಸೋಸಿಯೇಷನ್‌ ಮತ್ತು 
ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಕಲಂ 74 (ಎ) ರನ್ವಯ ಶ್ರೀಮತಿ ಶಮೀಮ್‌ ಬಾನು ಭಾ.ಆ.ಸೇ. ಸರ್ಕಾರದ ಪ್ರಧಾನೆ 
ಕಾರ್ಯದರ್ಶಿ, ಇಂಧನ ಇಲಾಖೆ ಇವರನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತದ ನಿರ್ದೇಶಕರ 
ಮಂಡಳಿಗೆ ನಿರ್ದೇಶಕರನ್ನಾಗಿ ಹಾಗೂ ಬೆ೦ಗಳೂರು ವಿದ್ಯುತ್‌ ಸರಬರಾಜು ಕ೦ಪನಿ ನಿಯಮಿತದ ಮೆಮೊರ್ಯಾಂಡಮ್‌ ಆಫ್‌ 
ಅಸೋಸಿಯೇಷನ್‌ ಮತ್ತು ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಕಲಂ 74 (ಬಿ) ರನ್ವಯ ಸದರಿಯವರನ್ನು ಬೆಂಗಳೂರು 
ವಿದ್ಯುತ್‌ ಸರಬರಾಜು ಕ೦ಪನಿ ನಿಯಮಿತದ ನಿರ್ದೇಶಕರ ಮಂಡಳಿಗೆ ಅಧ್ಯಕ್ಷರನ್ನಾಗಿ (ಶ್ರೀ ಭರತ್‌ ಲಾಲ್‌ ಐ.ಎ.ಎಸ್‌. ರವರ 
ಜಾಗದಲ್ಲಿ) ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಭಾರತದ ರಾಷ್ಟ್ರಪತಿಯವರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 434 ಸುರೇಶ್‌ ಬಿ."ಕೃಷ್ಣ ಪ್ಪನವರ್‌” 
ಸರ್ಕಾರದ ಅಧೀನ” ಕಾರ್ಯದರ್ಶಿ 
ಇಂಧನ ಇಲಾಖೆ 


